ಶ್ರೀ ವಿಜಯದಾಸಾರ್ಯ 
ವಿರಚಿತ 


ಶ್ರೀ ಯಂತ್ರೋದ್ಧಾರಕ 
ಪ್ರಾಣದೇವರ ಸುಳಾದಿ 





ಸಂಪಾದಕ : ಅರವಿಂದಲೋಚನ 


ಶ್ರೀ ವಿಜಯದಾಸಾರ್ಯ 
ವಿರಚಿತ 


ಶ್ರೀ ಯಂತ್ರೋದ್ಧಾರಕ 


ಪ್ರಾಣದೇವರ ಸುಳಾದಿ 


ಸಂಪಾದಕ : ಅರವಿಂದಲೋಚನ 


1೭111041 11(10೧)01' 


ಗತಶಾಲಿವಾಹನಶಕ ೧೯೪೨ ಚಾಂದ್ರಮಾನ 
ಶಾರ್ವರೀ ನಾಮ ಸಂವತ್ಸರದ 
ಹೇಮಂತಖುತುವಿನ 
ಮಾರ್ಗಶೀರ್ಷ ಮಾಸದ 
ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಂದು ಈ ಗ್ರಂಥವು ಪ್ರಕಟ 


1೭111041 11(10)01' 


ಶ್ರೀ ಯಂತ್ರೂದ್ದಾರಕ 
2 ಚ್ಚ್‌ 
ಪ್ರಾಣದೇವರ ಸುಳಾದಿ 
ರಾಗ : ಸಿಂಧುಭೈರವಿ 
ಧ್ರುವತಾಳ 

ಯಂತ್ರೋದ್ಧಾರಕ ಹನುಮಾ ಸುರಸಾರ್ವಭೌಮಾ 
ಮಂತ್ರಧಾರಕ ಎನಗೆ ಮನಸಿನೊಳಗೆ 
ಯಂತ್ರವಾಹಕನ ಪೂರ್ಣದಯದಿಂದ ಸಕ - 


ಲಾಂತರಿಯಾಮಿಯಾಗಿ ಚರಾಚರದಲ್ಲೀಯ 
ತಂತ್ರವನು ನಡೆಸುವ ಮಂತ್ರಿ ಈತನು ಕಾಣೊ ಸ್ವಾ- 


1೭111041 11(10೧)01' 


ತಂತ್ರ ಪುರುಷ ವಿಜಯವಿಟ್ಟಲನ ನಿಜಭಕ್ತ 
ಅಂತ್ರವಿಲ್ಲದ ತನ್ನ ಸ್ತುತಿಪರನ್ನ ಪೊರೆವ ॥ 1 ॥ 


ಮಟ್ಟ ತಾಳ 


ವ್ಯಾಸರಾಯರು ತಮ್ಮ ಮೀಸಲ ಮನದಲ್ಲಿ ನಿಜ - 
ಧ್ಯಾಸನ ಧ್ಯಾನದಲಿ ಶ್ರೀಶನ ಪೂಜಿಸಲು 

ಆ ಸಮಯದೊಳು ನೀ ಸುಳಿದು ನಿಂದು 

ಈ ಶಿಲೆಯೊಳಗೆ ಪ್ರಕಾಶಮಾನವಾಗೆ 
ತ್ರೀಸಾಮಾ ವಿಜಯವಿಟ್ಟಲನ ಸೇವೆ ಹಾ- 
ರೈಸಿ ಇಲ್ಲೆ ಮೆರೆದೆ ದಾಸರನ ಪೊರೆದೆ ॥ 2 ॥ 


1೭111041 11(10)01' 


ತ್ರಿವಿಡಿತಾಳ 


ಮೂರುಕೋಟಿ ಬೀಜಾಕಾರ ಮಂತ್ರವ ಜಪಿಸಿ 
ಧಾರಿಯನು ಎರದು ನಿನ್ನಯ ಸುಂದರ 
ಮೂರುತಿಯನು ನಿರ್ಮಾಣವನು ಮಾಡಿದರು 
ಆರುಕೋಣಿ ವಲಯಾಕಾರಾ ವಾನರಬದ್ಧ 
ಚಾರು ಶೋಭಿತ ತುಂಗಾತೀರದಲ್ಲಿ ವಾಸ 
ವೀರ ವಿಜಯವಿಟ್ಠಲನ 


ಕಾರುಣ್ಯದಲಿಗನುಗುಣ್ಯವಾಗಿ ನಿಂದೆ ॥ 3 ॥ 
ಅಟ್ಟ ತಾಳ 


ಒಂದು ಕೋಟಿ ಬೀಜ ಮಂತ್ರ- 


1೭111041 11(10)01' 


ದಿಂದ ಸುತ್ತ ಯಂತ್ರವ ಬರಿಸಿ 

ಅಂದು ಪ್ರಾಣ ಪ್ರತಿಷ್ಠೆಯ ಮಾಡಿ 

ನಿಂದಿರಿಸಿದರು ನಿನ್ನ ಮಂದಹಾಸದಿ ವ್ಯಾಸಮುನಿಗಳು 
ಒಂದು ಕರದಲಿ ಜಪದಮಾಲೆ 

ಒಂದು ಕರಾ ನಾಭಿ ಕೆಳಗೆ 

ಚಂದದಿಂದ ಪದುಮಾಸನ - 

ದಿಂದ ಕುಳಿತು ನಿತ್ಯ ನಿತ್ಯಾ- 


ನಂದ ಲಿಜಯವಿಟ್ಟಲನ 
ವಂದಿಸಿ ವರಗಳ ಕೊಡುತ 
ಬಂದ ನರರ ಪಾಲಿಸುತ್ತ ॥ 4 ॥ 


1೭111041 11(10)01' 


ಆದಿತಾಳ 


ಭೂತ ಪ್ರೇತ ಪಿಶಾಚ ಪೀಡೆ 

ವಾತ ಶೀತ ಜ್ವರ ಮಿಕ್ಕಾದ 

ಯಾತನೆ ನಾನಾ ಕಠಿಣ ಭೀತಿ ಮತ್ತೆ 
ಯಾತರ್ಯಾತರರ್ಥಪೇಕ್ಷೆತ ತೆರದಲೆ 
ಆತುರದಿಂದಲೆ ಕೊಟ್ಟು ಪಾತಕವ ಹರಿಸಿ 
ಭೂತಭೃತೆ ವಿಜಯವಿಟ್ಟಲನ 
ದೂತರೊಳು ಶ್ರೇಷ್ಠನೀತಾ ॥ 5 ॥ 


1೭111041 11(10)01' 


ಜತೆ 


ವ್ಯಾಸಮುನಿ ಪೂಜಿಪ ಯಂತ್ರೋದ್ಧಾರಕ ಹನುಮಾ 
ಈಶಾನಾ ವಿಜಯವಿಟ್ಠಲನ ದಾಸರ ಪ್ರೇಮಾ ॥ 


||ಶ್ರೀ ಕೃಷ್ಣಾರ್ಪಣಮಸ್ತು| | 


||ಶ್ರೀ ಮಧ್ಬೇಶಾರ್ಪಣಮಸ್ತು|| 


1೭111041 11/(10೧)01' 


